ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 15-03-2021 ಪ್ರಶ್ನೆ ಸ೦ಖ್ಯೆ: 1059(1248) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀವಿಜಯ ಸಿಂಗ್‌(ಸ್ಠಳೀಯ ಸಂಸ್ಥೆಗಳ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 

ಉತ್ತರಿಸುವ ಸಚಿವರು: ಮಾನ್ಯ ಕಾರ್ಮಿಕ ಸಚಿವರು 

ವಿಷಯ: ರಾಜ್ಯದಲ್ಲಿ ಕಟ್ಟಡ ಕಾರ್ಮಿಕರ ಪರಿಹಾರದ ಬಗ್ಗೆ 
(ಅ) ರಾಜ್ಯದಲ್ಲಿ ಕೋವಿಡ್‌-19 ಸಮಯದಲ್ಲಿ ನೋಂದಾಯಿತ ಕಟ್ಟಿಡ ಕಾರ್ಮಿಕರಿಗೆ 
ಕರ್ನಾಟಿಕ ಕಟ್ಟಿಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ 


ವಿತರಿಸಿದ ಒಟ್ಟು ಪರಿಹಾರ ಧನ ಎಷ್ಟು ; ಎಷ್ಟು ಜನರಿಗೆ ಪರಿಹಾರ ಧನ ನೀಡಲಾಗಿದೆ ; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಕೋವಿಡ್‌-19 ಸಮಯದಲ್ಲಿ ಅಂತರರಾಜ್ಯ ವಲಸೆ ಕಾರ್ಮಿಕರನ್ನು ಕರ್ನಾಟಕದಿಂದ 
ಅವರ ರಾಜ್ಯಕ್ಕೆ ಕಳುಹಿಸಲಾದ ಕಾರ್ಮಿಕರು ಎಷ್ಟು ಹಾಗೂ ಒಬ್ಬೊಬ್ಬ ಕಾರ್ಮಿಕರಿಗೆ 
ಎಷ್ಟು ವೆಚ್ಚ ನಿಗದಿಪಡಿಸಲಾಗಿದೆ ; ಒಟ್ಟು ಖರ್ಚಾದ ಮೊತ್ತ ಎಷ್ಟು? 


